ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ:05 ನೇ ಫೆಬ್ರವರಿ, 2021 


ಭಾಗ್ಯಲಕ್ಲಿ ಯೋಜನೆ ಕುರಿತು 
ಶ್ರೀ ಶಶೀಲ್‌ ಜಿ. ನಮೋಶಿ(ಶಿಕ್ಷಕರ ಕೇತು) - 


470 (588) ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ 
ಸಬಲೀಕರಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಕಳೆದ 2 ವರ್ಷಗಳಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಆಯ್ಕೆಯಾಗಿರುವ ಫಲಾನುಭವಿಗಳ ಸಂಖ್ಯೆ ಎಷ್ಟು; 
(ಫಲಾನುಭವಿಗಳ ಹೆಸರಿನ ಜೊತೆಗೆ ಜಿಲ್ಲಾವಾರು ವಿವರವಾದ ಮಾಹಿತಿ ನೀಡುವುದು) 


(ಆ) ಕಳೆದ 2 ವರ್ಷಗಳಲ್ಲಿ ಎಷ್ಟು ಜನರಿಗೆ ಭಾಗ್ಯಲಕ್ಕ್ಮಿ ಬಾಂಡ್‌ ವಿತರಿಸಲಾಗಿದೆ; ಬಾಂಡ್‌ ವಿತರಿಸಲು ಬಾಕಿ ಇರುವ 
ಫಲಾನುಭವಿಗಳ ಸಂಖ್ಯೆ ಎಷ್ಟು; 


(ಇ) ವಿಳಂಬಕ್ಕೆ ಕಾರಣ ಏನು ಹಾಗೂ ಯಾವ ಕಾಲಮಿತಿಯೊಳಗೆ ಬಾಂಡ್‌ ವಿತರಿಸಲು ಸರ್ಕಾರ ಕ್ರಮ 
ಕೈಗೊಳ್ಳುವುದು; 


(ಈ) ಭಾಗ್ಯಲಕ್ಲಿ ಯೋಜನೆ ಪಡೆಯಲು ಇರುವ ಮಾನದಂಡಗಳೇನು? (ವಿವರ ನೀಡುವುದು) 


